ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ಗುರುತಿನ ಪ್ರಶ್ನೆ 


ದಿನಾ೦ಕ: 23-03-2021 ಪುಶ್ನೆ ಸಂಖ್ಯೆ: 257(1898) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ. ಪ್ರತಾಪಚಂದ್ರ ಶೆಟ್ಟ (ಸ್ಠಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 23-03-2021 

ಉತ್ತರಿಸುವ ಸಚಿವರು: ಗಣಿ ಮತ್ತು ಭೂ ವಿಜ್ಞಾನ ಸಚಿವರು 


ವಿಷಯ: ಸಿ.ಆರ್‌.ಜಿಡ್‌ ಮತ್ತು ನಾನ್‌.ಸಿ.ಆರ್‌.ಜೆಡ್‌ ವ್ಯಾಪ್ತಿಯ ಮರಳುಗಾರಿಕೆ ಕುರಿತು 


(ಅ) ಕಳೆದ ಮೂರು ವರ್ಷಗಳಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ 
ಗುರುತಿಸಲಾದ €್ಣ2 ಮತ್ತು NON CR್ಭZ2 ಮರಳು ಬ್ಲಾಕ್‌ಗಳ ಸಂಖ್ಯೆ ಎಷ್ಟು; ಅವುಗಳಲ್ಲಿ 
ಗುರುತಿಸಿದ ಮರಳಿನ ಪ್ರಮಾಣವೆಷ್ಟು; (ಜಿಲ್ಲಾವಾರು, ಬ್ಲಾಕ್‌ವಾರು, ವರ್ಷವಾರು 
ಮಾಹಿತಿಯನ್ನು ನೀಡುವುದು) 


(ಆ) ಕಳೆದ ಮೂರು ವರ್ಷಗಳಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಮರಳಿನ 
ಬೇಡಿಕೆಯ ಪ್ರಮಾಣವೆಷ್ಟು; ಪೂರೈಸಲಾದ ಮರಳಿನ ಪ್ರಮಾಣವೆಷ್ಟು; ಸಂಗಹಿಸಲಾದ 
ರಾಜಧನದ ಮೊತ್ತವೆಷ್ಟು; ಪತ್ತೆ ಹಚ್ಚಲಾದ ಅಕ್ರಮ ಮರಳುಗಾರಿಕೆಯ ಪ್ರಕರಣಗಳೆಷ್ಟು; 
ವಶಪಡಿಸಿಕೊಳ್ಳಲಾದ ಮರಳಿನ ಪ್ರಮಾಣವೆಷ್ಟು; ವಸೂಲಾತಿ ಮಾಡಿದ ದಂಡದ 
ಪ್ರಮಾಣವೆಷ್ಟು; (ಜಿಲ್ಲಾವಾರು, ವರ್ಷವಾರು, ಪ್ರಕರಣವಾರು ಮಾಹಿತಿ ನೀಡುವುದು) 


(ಇ) ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ €್ಣR೭2 ಮರಳಿನಿಂದ ನಿರ್ಮಿಸಲಾದ ರಸ್ತೆಗಳು, 
ಬಿಲ್ಲಿಂಗ್‌, ಸೇತುವೆ, ಕಿಂಡಿ, ಅಣೆಕಟ್ಟುಗಳ ಬಾಳಿಕೆ ಮತ್ತು ಗುಣಮಟ್ಟಿದ ಬಗ್ಗೆ ಸರ್ಕಾರವು 
ತಜ್ಞರ ವರದಿಯನ್ನು ಪಡೆದಿದೆಯೇ ; (ವರದಿಯ ಪ್ರತಿಯನ್ನು ನೀಡುವುದು) 


(ಈ) ರೈತರು ಹಳ್ಳತೊರೆಗಳಿಂದ ತಮ್ಮ ಸ್ವ್ಥಉಪಯೋಗಕ್ಕೆ ಮರಳನ್ನು ತೆಗೆಯಲು ಅವಕಾಶ 
ಕಲ್ಪಿಸಲಾಗುವುದೇ? 


